01. 


೦೦2. 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 725 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


ಶ್ರೀ ಶರಣಪ್ಪ ಮಟ್ಟೂರ (ಶಿಕ್ಷಕರ ಕ್ಷೇತ್ರ) 
12.03.2020 
ಗೃಹ ಸಚಿವರು 


ಪಶ್ನೆ 


ಉತ್ತರ 


2೦1೨ರ ವಿಧಾನಸಭಾ ಉಪಚುನಾವಣೆಯ 
ಅಕ್ರಮಗಕಲ್ಲ ಪೊಲೀಸ್‌ ಇಲಾಖೆಯ ನೌಕರರು 
ಭಾಗಿಯಾಗಿರುವುದು ನಿಜವೇ? ಇದ್ದಲಿ ಅವರ 
ಹೆಸರು, ಹುದ್ದೆವಾರು ವಿವರ ನೀಡುವುದು? 


ಹೌದು. 


2೦1೨ರ ವಿಧಾನಸಭಾ ಉಪ ಚುನಾವಣಿಯ 
ಸಂಧರ್ಭದಲ್ಲ ಬೆಂಗಳೂರು ನಗರದ ಶಿವಾಜನಗರ 
ಉಪ ಚುನಾವಣೆಯ ಸಮಯದಲ್ಲ ಹಲಸೂರು 
ಪೊಲೀಸ್‌ ಠಾಣೆಯ ಸಿಬ್ಬಂದಿ ಶ್ರೀನಿವಾಸ್‌ ಮೂರ್ತಿ. 
ಎ.ಎಸ್‌.ಐ ಮತ್ತು ಲಕ್ಷ್ಮಣ ಜಿಂಚೋಳಜ, ಪಿಸಿ-14126 
ರವರುಗಳು ಚುನಾವಣಾ ಕರ್ತವ್ಯ ನಿರ್ವಹಿಸುವ 
ಸಮಯದಲ್ಲ ಲಂಚ ಸ್ವೀಕರಿಸಿ ಚುನಾವಣಾ ಅಕ್ರಮ 
ಚಟುವಟಕೆಗಳಗೆ ಸಹಕರಿಸಿರುವ ಆರೋಪದ ಮೇಲೆ 
ಸದರಿಯವರ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ 
ಇರಿಸಿಕೊಂಡು ಅಮಾನತ್ತುಗೊಳಸಲಾಗಿದೆ. 


ಆ) 


ಯೆಶವಂತಪುರ ವಿಧಾನಸಭಾ ಸಾ 
ಉಪಚುನಾವಣೆಯ ಅಕ್ರಮಗಳಲ್ಲ ಪೊಲೀಸ್‌ 
ಇಲಾಖೆಯ ಪೇದೆ ಮತ್ತು ಮುಖ್ಯ ಪೇದೆಗಳು 
ಭಾಗಿಯಾಗಿರುವುದು ನಿಜವೇ? ಇದ್ದಲ್ಲ ಅವರ 
ಹೆಸರು. ಹುದ್ದೆ ಹಾಗೂ ಆ ಸಮಯದಲ್ಲ ಅವರು 
ಕೆಲಸ ಮಾಡುತ್ತಿದ್ದ ಇಲಾಖಾವಾರು ವಿವರ ಮತ್ತು 
ಎಷ್ಟು ವರ್ಷಗಳಂದ ಆ ಇಲಾಖೆಯ ಯಾವ 
ಹುದ್ದೆಯಲ್ಲ ಕೆಲಸ ಮಾಡುತ್ತಿದ್ದಾರೆ ಎಂಬ ವಿವರ 
ನೀಡುವುದು? 


ಅಂತಹ ಪ್ರಕರಣಗಳು ಇರುವುದಿಲ್ಲ. 


Kf 


ಇ) 


ಸೆದರಿಯವರು' ಅಕ್ರಮಗಳ ಭಾಗಿಯಾಗಿರುವ ಬಣ್ಣ 
ದೂರು ನೀಡಿರುವವರು ಯಾರು ಮತ್ತು ದೂರಿನ ಪ್ರತಿ 
ನೀಡುವುದು? 


ಉದ್ದವಿಸುವುದಿಲ್ಲ. 


ಈ) 


ಸದರಿಯವರ ವಿರುದ್ಧ ಚುನಾವಣಾ ಆಯೋಗ ಮೆತ್ತು 
ಹೊಲೀಸ್‌ ಆಯುಕ್ತರ ಕಛೇರಿಯಲ್ಲ ದೂರು 
ದಾಖಲಾಗಿರುವುದು ನಿಜವೇ? ಇದ್ದಲ್ಲ ಚುನಾವಣಾ 
ಆಯೋಗ ಇವರುಗಳ ವಿರುದ್ಧ ಮಾಡಿರುವ 
ಶಿಫಾರಸ್ಸು ಮತ್ತು ಹೊಅೀಸ್‌ ಇಲಾಖೆ 
ಕೈಗೊಂಡಿರುವ ಕ್ರಮಗಳ ವಿವರ ನೀಡುವುದು? 


ಉದ್ಭವಿಸುವುದಿಲ್ಲ. 


ಉ) 


ಸದರ ``ಪೊಜೀಸರು` `ಪೊಟೀಸ್‌ '`ಇಲಾಖೆಯೆಲ್ಲ 
ನೇಮಕಾತಿಯಾದ ಹುದ್ದೆಗೆ ತಕ್ಕಂತೆ ಕೆಲಸ 
ನಿರ್ವಹಿಸಲು ಯ ಒದಗಿಸದೇ ಬೇರೆ 
ಇಲಾಖೆಗಳಗೆ ಎರವಲು ಸೇವೆ ಮೇಲೆ ಕರ್ತವ್ಯ 
ನಿರ್ವಹಿಸದಂತೆ ತಡೆಗಟ್ಟಲು ಪೊಲೀಸ್‌ ಇಲಾಖೆ 
ಕೈಗೊಳ್ಳುವ ಕ್ರಮಗಳೇನು? (ವಿವರ ಒದಗಿಸುವುದು) 


ಅನ್ಪಯಿಸುವುದಿಲ್ಲ 


HD/12/PPS/2020-PS_B 


